68 


ಸಮಗ್ರ ಲೈಂಗಿಕತೆಯ ಶಿಕ್ಷಣ | ಸಾಧ್ಯತೆಗಳ ಕಾಮನಬಿಲ್ಲು 


ಇಶಾ ಬಡ್ಕಸ್‌ 


ನಾನು ಶಾಲೆಯಲ್ಲ ಕಳೆದ ವರ್ಷಗಳತ್ತ ಹಿಂದಿರುಗಿ ನೋಡಿದಾಗ, 
ನನ್ನ ಸುತ್ತಅನ ಜಗತ್ತನ್ನು ವ್ಯಾಖ್ಯಾನಿಸಲು ಚರಿತ್ರೆ, ವಿಜ್ಞಾನ, 
ಗಣಿತ ಮೊದಲಾದ ವಿಷಯಗಳು ಅನೇಕ ದೃಷ್ಟಿಕೋನಗಳನ್ನು 
ತೆರೆದಿ್ಠ್ಟವು ಎಂಬುದು ನನಗೆ ಮನವರಿಕೆಯಾಗುತ್ತದೆ. 
ಕೆಲವೊಮ್ಮೆ ಆ ಪರಿಕಲ್ಪನೆಗಳನ್ನು ಕಅಯುವುದರಲ್ಲ ಖುಷಿಯುತ್ತು 
ಮತ್ತು ಕೆಲವೊಮ್ಮೆ ಅವುಗಳನ್ನು ಸುಮ್ಮನೆ ಉರುಹೊಡೆದಿದ್ದೆ! 
ಈಗ ಹಿಂದಿರುಗಿ ನೋಡಿದರೆ, ನನ್ನೊಳಗಿರುವ ಜಗತ್ತನ್ನು 
ಗುರುತಿಸಿ, ವ್ಯಾಖ್ಯಾನಿಸುವುದಕ್ಕೆ ನಾನು ಗಮನ ಕೊಡಲಲ್ಲ 
ಎಂದು ಅನ್ನಿಸುತ್ತಿದೆ. ನಾನು ಬೆಳೆಯುತ್ತಾ ಹೋದ ದಿನಗಳಲ್ಪ 
ನನಗೆ ನನ್ನ ದೇಹದ ಬಣ್ಣೆ. ಅದು ಹೇಗೆ ಕಾಣುತ್ತದೆ ಮತ್ತು ಅನೇಕ 
ಸಂಕೀರ್ಣ ಭಾವನೆಗಳ ಬಣ್ಣೆ ನನಗೆ ಬೇಕಾದಷ್ಟು ಪಶ್ನೆಗಳದ್ದವು. 
ಆದರೆ ಏಕೋ ಏನೋ ನನಗೆ ಇವುಗಳೊಂದಿಗೆ ಸಂಪರ್ಕ 
ಸಾಧಿಸಲು ಸಾಧ್ಯವಾಗಲೇ ಇಲ್ಲ. ತಿಂಗಳಗೊಮ್ಮೆ 
ಖಯತುಸ್ರಾವವಾದಾಗ ನನಗೆ ಏನಾಗುತ್ತದೆ ಎಂಬುದನ್ನು. ಮತ್ತೆ 
ಹೊಸಬರನ್ನು ಭೇಟಯಾದಾಗ ನಾನೇಕೆ ಆತಂಕಕ್ಕೊಳ- 
ಗಾಗುತ್ತೇನೆ ಮತ್ತು ಕೋಪ ಅಥವಾ ದುಃಖದ ಅನುಭವ ನನಗೆ 
ಹೇಗೆ ಆಗುತ್ತದೆ ಎಂಬುದನ್ನು ನಾನು ಪರಿಶೋಧಿಸಿಕೊಂಡದ್ದು 
ತೀರಾ ಇತ್ತೀಚಿಗೆ, ಈ ಶೋಧನೆಯಲ್ಲ ನನಗನ್ನಿಸಿದ್ದು ನನ್ನನ್ನೇ 
ಅರಿತುಕೊಳ್ಳುವ ಈ ಪ್ರಕ್ರಿಯೆ ಬೇಗನೇ ಪ್ರಾರಂಭವಾಗಬೇಕಿತ್ತು 
ಎಂದು. ಶಾಲಾ ಆರಂಭಕ ವರ್ಷಗಳಂದಲೇ ನಮ್ಮ ದೇಹ ಮತ್ತು 
ಭಾವನೆಗಳನ್ನು ಒಳಗೊಂಡ ಸಂವಾದಕ್ಕೆ ನಮ್ಮ ಶಾಲಾ 
ಪಠ್ಯಕ್ರಮವು ಅವಕಾಶಗಳನ್ನು ಸೃಷ್ಟಿಸಲು 
ಮುಂದೊಡಗಬೇಕೆಂದು ನಾನು ಬಲವಾಗಿ ನಂಬುತ್ತೇನೆ.ಸಮದಗ್ರ 
ಲೈಂಗಿಕತೆಯ ಶಿಕ್ಷಣ (Comprehensive Sexuality 
Education - CSE)) ವಿಷಯದ ಕುರಿತು ಇತ್ತೀಚೆಗೆ, ಪುಣಿಯ 
ಅಕ್ಷರನಂದನ್‌ ಶಾಲೆಯ ೮ನೇ ತರಗತಿಯ ವಿದ್ಯಾರ್ಥಿಗಳ 
ಜೊತೆ ನಾನು ತೊಡಗಿಕೊಂಡ ಸಣ್ಣ ಅನುಭವವೇ ಈ ಲೇಖನ. 
ಸಾಧಾರಣವಾಗಿ ಯಾರೂ ವಿದ್ಯಾರ್ಥಿಗಳಗೆ ವಿವರಿಸದ, 
ವಿದ್ಯಾರ್ಥಿಗಳು ಮಾತನಾಡುವ, ಪ್ರಶ್ನೆ ಕೇಳುವ ಅನೇಕ 
ವಿಷಯಗಳು, ಅವರ ದೇಹದ ಕುರಿತಾದ ಕುತೂಹಲಗಳು, 
ಭಾವನೆಗಳು, ಅವರ ಸುತ್ತಲೂ ನಡೆಯುವ ಅನೇಕ ಘಟನೆಗಳು 
ಇವೆಲ್ಲವುಗಳಗೆ ಸುರಕ್ಷಿತವಾದ. ಮುಕ್ತವಾದ ಅವಕಾಶವನ್ನು 
ಸೃಷ್ಟಿಸಬೇಕಾದ ಪ್ರಾಮುಖ್ಯತೆ ಬಗ್ಗೆ ಕೂಡ ಇದು 
ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ನ್‌, ನವೆಂಬರ್‌ 2023 


ಇ 
5 
[C 


ಸಮಗ್ರ ಲೈಂಗಿಕತೆಯ ಶಿಕ್ಷಣ ಎಂದರೇನು? 


ಸಮಗ್ರ ಲೈಂಗಿಕತೆಯ ಶಿಕ್ಷಣವು. ಲೈಂಗಿಕತೆಯ ಬಣ್ಣೆ ಒಂದು 
ಸಮರ್ರ ದೃಷ್ಟಿಕೋನವನ್ನು ಮುಂದಿಡುತ್ತದೆ. ನಮ್ಮ ಗ್ರಜಕೆಗಳನ್ನು 
ಪರಿಶೋಧಿಸಲು, ಕಲ್ತಸಿಕೊಳ್ಳಲು ಮತ್ತು ಬಹಳ ಮುಖ್ಯವಾಗಿ 
ಪ್ರಶ್ನಿಸಲು. ಮಾಹಿತಿಯನ್ನು ಕೌಶಲವನ್ನು ಮತ್ತು ಹಂಚಿಕೊಳ್ಳುವ 
ಅವಕಾಶಗಳನ್ನೂ ಸೃಷ್ಟಿಸುತ್ತದೆ! ' ಲೈಂಗಿಕತೆಯನ್ನು 
ಆಲೋಚನೆಯಲ್ಲ, ಕಲ್ಪನೆಗಳಲ್ಲ, ಆಸೆಗಳಲ್ಲ, ನಂಜಕೆಗಳಲ್ಲ, 
ಧೋರಣಿಗಳಲ್ಲ. ಮೌಲ್ಯಗಳಲ್ಲ. ವರ್ತನೆಗಳಲ್ಲ, ಆಚಾರ- 
ವಿಚಾರಗಳಲ್ಲ. ಕರ್ತವ್ಯಗಳಲ್ಲ ಮತ್ತು ಸಂಬಂಧಗಳಲ್ಲ 
ಅನುಭವಿಸಲಾಗುತ್ತದೆ ಮತ್ತು ಅಭವ್ಯಕ್ತಿಸಲಾಗುತ್ತದೆ. ಜೈವಿಕ. 
ಮನೋ- ವೈಜ್ಞಾನಿಕ, ಸಾಮಾಜಕ, ಆರ್ಥಿಕ, ರಾಜಕೀಯ, 
ಸಾಂಸ್ಕೃತಿಕ, ಕಾನೂನಾತ್ಮಕ, ಚಾರಿತ್ರಿಕ, ಧಾರ್ಮಿಕ ಮತ್ತು 
ಆಧ್ಯಾತ್ಮಿಕ ಅಂಶಗಳು ಲೈಂಗಿಕತೆಯ ಮೇಲೆ ಪ್ರಭಾವ 
ಜೀರುತ್ತವೆ'. (ವಿಶ್ವ ಆರೋಗ್ಯ ಸಂಸ್ಥೆಯ ಕರಡು ವ್ಯಾಖ್ಯಾನದ 
ಕಿರು ಆವೃತ್ತಿ, 2೦೦6). ಸಮಗ್ರ ಲೈಂಗಿಕತೆಯ ಶಿಕ್ಷಣವನ್ನು 
ನಾವು. ಪಠ್ಯಕ್ರಮದ ಶೈಕ್ಷಣಿಕ ಭಾಗದ ವಿವಿಧ ಕಅಕಾ 
ವಿಷಯಗಕಲ್ಲ ಸೇರಿರುವ ವಿಭನ್ನ ಭಾಗಗಳು ಮತ್ತು 
ವಸ್ತುಗಆ೦ದ ಹೊರಹೊಮ್ಮುವ ಘಟಕ ಎಂಬಂತೆ ಕಾಣಬೇಕು. 
ಉದಾಹರಣೆಗೆ, ವಿದ್ಯಾರ್ಥಿಗಳು ತಮ್ಮ ಪಠ್ಯಪುಸ್ತಕಗಳಂದ 
ದೇಹದ ವಿಭಿನ್ನ ಭಾಗಗಳ ಬಣ್ವೆ ತಿಆದುಕೊಳ್ಳುತ್ತಾರೆ. ಇಲ್ಲ ಸಮಗ್ರ 
ಲೈಂಗಿಕತೆಯ ಶಿಕ್ಷಣದ ಘಟಕವು ದೇಹಗಳಲ್ಲ ಹೇಗೆ ವಿವಿಧ 
ಆಕಾರಗಳರುತ್ತವೆ ಮತ್ತು ಸಿದ್ಧಮಾದರಿಯೆನ್ನುವ ಯಾವುದೇ 
ಒಂದು ದೇಹಾಕಾರ ಅಥವಾ ಗಾತ್ರ ಎಂಬುದಿಲ್ಲ ಎಂಬ ಬರ್ದೆ 


ಚರ್ಚೆಯನ್ನು ಆರಂಭಸಬಹುದು. ಆ ಮೂಲಕ ನಮ್ಮ 
ದೇಹಗಳು ಹೇಗೆ ಇವೆಯೋ ಹಾಗೆಯೇ ಅವುಗಳನ್ನು 
ಗುರುತಿಸುವ, ಅಂಗೀಕರಿಸುವ ಪ್ರಕ್ರಿಯೆಯನ್ನು 


ಪ್ರಾರಂಭಸುವುದಲ್ಲದೆ ನಮ್ಮ ಸುತ್ತಲೂ ಬಲವಾಗಿ ಬೇರು 
ಜಟ್ಟರುವ ಸಿದ್ದಮಾದರಿಗಳ ಬಗ್ಗೆ ಸೂಕ್ಷತೆಯನ್ನು 

[a) [e) ಸ್ತೂ (1 
ಖೆಕಸಬಹುದು. 


ಆರಂಭಿಕ ವರ್ಷಗಳಲ್ಲಿ 


ಆರಂಭಕ ವರ್ಷಗಳಲ್ಲ ಮಕ್ಕಳು ತಮ್ಮ ಪೋಷಕರು 
ಮತ್ತು ಹತ್ತಿರದ ಪರಿಚಿತರ ನೆರವಿನೊಂದಿಗೆ ಜಗತ್ತನ್ನು 
ಅರ್ಥ ಮಾಡಿಕೊಳ್ಳುತ್ತಾರೆ. ತಾವು ಹೊಂದಿರುವ ವಿಭನ್ನು 
ಅಸ್ಕಿತೆಗಳ ಬಗ್ಗೆ ಅವರು ಸಂಜ್ಞೆಗಳನ್ನು, ಸಂಕೇತಗಳನ್ನು, 
ಸುಳವುಗಳನ್ನು ಪಡೆದುಕೊಳ್ಳುತ್ತಾ ಹೋಗುತ್ತಾರೆ. 
ವಿದ್ಯಾರ್ಥಿಗಳು ಐದನೆಯ ತರಗತಿಗೆ ಬರುವವರೆಗೂ 
ಸಾಮಾಜೀಕರಣದ ($0c1alisation) ವಿವಿಧ ಪದರಗಳ 
ಮೂಲಕ ಹಾದು ಬಂದಿರುತ್ತಾರೆ ಮತ್ತು ಇದು 
ಮಂದುವರಿಯುತ್ತಲೇ ಇರುತ್ತದೆ. ಸಾಮಾಜೀಕರಣದ 
ಮಧ್ಯವರ್ತಿಗಳು, ಅದರಲ್ಲೂ ಮುಖ್ಯವಾಗಿ ಮಾಧ್ಯಮ 
ಮತ್ತು ಫ್ಯಾಷನ್‌ ಮಾರುಕಲ್ಲೆಗಳು ಒಂದು ಶಾರೀರಿಕ 
ಮಾದರಿಯನ್ನು ಆದರ್ಶ” ('ೇ೩') ಎಂದು, ಒಂದು 
ನಡವಳಕೆಯ ಶೈಆಯನ್ನು "ಶ್ರೇಷ್ಠ" ('idೇ೩!) ಎಂದು 
ನಿಗದಿ ಮಾಡುತ್ತವೆ. ಇದರಿಂದಾಗಿ ಈ ಮಾನದಂಡಗಳಗೆ 
ಸರಿಹೊಂದದ ಮಕ್ನಳು ತಮ್ಮನ್ನು ತಾವು ಹೇಗಿದ್ದಾರೋ 
ಹಾಗೇ ಒಪ್ಪಿಕೊಳ್ಳದಂತೆ ತಡೆಯುತ್ತದೆ. ನಮ್ಮ 
ಕುಟುಂಬದ ಎದುರಿನಲ್ಪ ಸಹ ನಾವು ನಮ್ಯ ದೇಹದ ಬಣ್ಣೆ. 
ಭಾವನೆಗಳ ಬಗ್ಗೆ ಮಾತನಾಡಲು ಸಾಧ್ಯವಾಗದೆ ಅದು 
ನಿಷೇಧಿತ ವಲಯಕ್ಕೆ ಸೇರಿರುವುದರಿಂದ. ನಮ್ಮ ದೈಹಿಕ 
ಅನುಭವಗಳ ಬದ್ದೆ. ಅನನುಕೂಲಗಳ ಬದ್ಗೆ. 
ಸಂತೋಷಗಳ ಬದ್ಧೆ ಮತ್ತು ಲೈಂಗಿಕ ದೌರ್ಜನ್ಯಗಳ ಬರ್ದೆ 
ಸಹ ಮಾತನಾಡಲು ಸೂಕ್ತ ಪದಗಳ ಅಭಾವವಿರುತ್ತದೆ. 


ಸಂವಾದವನ್ನು ಆರಂಭಿಸಲು ಕಥೆ ಹೇಳುವುದು 


ನಾನು ಒಂದು ಸುರುಳಯಂತಿರುವ ಸಮಗ್ರ ಲೈಂಗಿಕತೆಯ 
ಶಿಕ್ಷಣದ ಚೌಕಟ್ಟನ್ನು ಅಭವೃದ್ಧಿಪಡಿಸುತ್ತಿದ್ದೇನೆ ಮತ್ತು ಅದು 
ಶಿಕ್ಷಣದ ಆರಂಭಕ ವರ್ಷಗಳಂ೦ದಲೇ ಔಪಚಾರಿಕ ಪಠ್ಯಕ್ರಮದ 
ಸಕ್ರಿಯ ಭಾಗವಾಗಿರಬೇಕೆಂದು ಪ್ರತಿಪಾದಿಸುತ್ತದೆ. ಅದೇನೇ 
ಇರಲ ಈ ಚೌಕಟ್ಟನ್ನು ತರಗತಿ ವ್ಯವಸ್ಥೆಯೊಳಗೆ 
ಪ್ರಯೋಗಿಸದಿದ್ದರೆ ಅವಶ್ಯಕವಾದ ಪರಿಷ್ಠರಣಿೆ ಮತ್ತು ಸಂದರ್ಭಕ್ಕೆ 
ತಕ್ಷಂತೆ ಅಳವಡಿಸುವುದು ಕಷ್ಟವಾಗುತ್ತದೆ. ಇದನ್ನು ಗಣನೆಗೆ 
ತೆಗೆದುಕೊಂಡು, ಈ ಯೋಜನೆಯನ್ನು ಅಕ್ಷರಾನಂದನ್‌ ಶಾಲೆಗೆ 
ತೆಗೆದುಕೊಂಡು ಹೋಗಲಾಲುತು. ಈ ಶಾಲೆಯು 19೨೦ರಲ್ಲ 
ಆರಂಭವಾಗಿರುವ, ಸರ್ಕಾರದಿಂದ ಮಾನ್ಯತೆ ಪಡೆದ 
ಅನುದಾನರಹಿತ ಸಂಸ್ಥೆಯಾಗಿದ್ದು, ಇದರಲ್ಲ ಶಿಶುವಿಹಾರದಿಂದ 
ಹಿಡಿದು 1೦ ರವರೆಗೂ ತರಗತಿಗಳವೆ. ಪ್ರತಿಯೊಂದು 
ತರಗತಿಯಲ್ಲೂ ಕೇವಲ 4 ೦ ವಿದ್ಯಾರ್ಥಿಗಳು ಇದ್ದಾರೆ. 
ಶಾಲೆಯು ರಾಜ್ಯ ಶಿಕ್ಷಣ ಮಂಡಳಯ ಔಪಚಾರಿಕ ಚೌಕಟ್ಟನ್ನು 
ಅನುಸರಿಸುತ್ತಾದರೂ ಅದು. ಪಠ್ಯಕ್ರಮವು ಪ್ರಸ್ತುತವಾಗಿರುವಂತೆ 
ಮತ್ತು ವಾಸ್ತವ ಬದುಕಿನೊಂದಿಗೆ ಬೆಸೆದುಕೊಂಡಿರುವಂತೆ 


ಸೃಜನಶೀಲ ಕಾರ್ಯಚಟುವಟಕೆಗಳನ್ನು ಅಳವಡಿಸಿಕೊಂಡಿದೆ. 
ನಾನು ಪ್ರತಿತಿಂಗಳೂ 5 ರಿಂದ ಅಲ ನೇ ತರಗತಿಯ 
ವಿದ್ಯಾರ್ಥಿಗಳೊಂದಿಗೆ ಸಂವಾದದಲ್ಲ ತೊಡಗಿಕೊಳ್ಳುತ್ತೇನೆ. 
ಹಿರಿಯ ವಿದ್ಯಾರ್ಥಿಗಳೊಂದಿಗೆ ನಾನು ಹೆಚ್ಚು ನೇರವಾಗಿ 
ಮಾತುಕತೆಯನ್ನು ಆರಂಭಸುತ್ತೇನೆ. ಆದರೆ 5ನೆಯ ತರಗತಿಯ 
ವಿದ್ಯಾರ್ಥಿಗಳೊಂದಿಗೆ ಸಂಕೀರ್ಣ ಸಾಮಾಜಕ ಸಂಬಂಧಗಳನ್ನು 
ಕುರಿತು ಸಂವಾದ ನಡೆಸಲು ಮತ್ತು ಭಾವನೆಗಳ ಕುರಿತು 
ಚಿಂತಿಸುವಂತೆ ಮಾಡಲು ಕಥೆ ಹೇಳುವಿಕೆಯ ಕ್ರಮವನ್ನು 
ಅನುಸರಿಸುತ್ತೇನೆ. 


ಜಾಮ್ಲೋ ಚಲ್ಲೀ ಗಯಿ: ಸಮೀನಾ ಮಿಶ್ರಾ ಅವರ 'ಜಾಮ್ಲೋ 
ಚಲ್ರೀ ಗಯು' ಎಂಬ ಕಥೆ ಪುಸ್ತಕದೊಂದಿಗೆ ನಾನು 5ನೇ 
ತರಗತಿಯ ವಿದ್ಯಾರ್ಥಿಗಳೊಂದಿಗೆ ನನ್ನ ಮಾತುಕತೆಯನ್ನು 
ಆರಂಭಸಬೇಕೆಂದು ನಿರ್ಧರಿಸಿದೆ. ಕೋವಿಡ್‌ ಸಾಂಕ್ರಾಮಿಕ 
ರೋಗದ ಸಂದರ್ಭದಲ್ಲ ವಿಭನ್ನ ಸಾಮಾಜಕ ಹಿನ್ನೆಲೆಗಳಂದ 
ಬಂದ ಮಕ್ಕಳ ಪರಿಸ್ಛಿತಿಗಳು ಹೇಗೆ ಬೇರೆಬೇರೆಯಾಗಿದ್ದವು 
ಎಂಬುದನ್ನು ಹೇಳುವ ನೈಜ ಕಥೆ ಅದು. ಕಥೆಯ ಮುಖ್ಯ 
ಪಾತ್ರಧಾರಿಯಾದ, ತೆಲಂಗಾಣದ ಮೆಣಸಿನಕಾಲು ಹೊಲದಲ್ಲ 
ಕೆಲಸ ಮಾಡುವ ಜಾಮ್ಲೋ, ಕೋವಿಡ್‌  ಮಹಾರೋಗದ 
ಸಂದರ್ಭದಲ್ಲ ನೂರಾರು ಜನ ಗಂಡಸರು, ಹೆಂಗಸರು ಮತ್ತು 
ಮಕ್ಕಳೊಂದಿಗೆ ಊರಿನತ್ತ ನಡೆಯುತ್ತಿದ್ದಾಕೆ. ಈ ದೃಶ್ಯವನ್ನು 
ತಾರಾ ಟವಿಯಲ್ಲ ನೋಡುತ್ತಿದ್ದಾಳೆ. ಇನ್ನೊಂದೆಡೆ ರಸ್ತೆಯಲ್ಲ 
ರಾಹುಲನು ಇಡಿಯ ವಸತಿ ಪ್ರದೇಶ ಮೌನವಾಗುವುದನ್ನು 
ನೋಡುತ್ತಿದ್ದರೆ. ಜೂಮ್‌ ನಲ್ಲ ಅಆನ್ಕೈನ್‌ ಶಾಲೆಗೆ 
ಹಾಜರಾಗುತ್ತಿರುವ ಆಮಿರ್‌, ತನಗೆ ತನ್ನ ಶಿಕ್ಷಕರು ಮತ್ತು 
ತರಗತಿಯ ವಾತಾವರಣ ಸಿಗದಿರುವುದರಿಂದ ಬೇಸರ- 
ಗೊಂಡಿದ್ದಾನೆ. ಈ ಕಥೆ ಬಾಲ್ಯ ಮತ್ತು ಬಾಲ್ಯದ ಅನುಭವಗಳಲ್ಲ 
ಇರುವ ವೈವಿಧ್ಯತೆಯನ್ನು ಗುರುತಿಸಲು ಅವಕಾಶ 
ಮಾಡಿಕೊಟ್ಟತು. 


ಆರಂಭದಲ್ಲ ಮಕ್ಕಳಗೆ ಜಾಮ್ಲೋಳ ಸಾಮಾಜಕ ವಾಸ್ತವವನ್ನು 
ರಹಿಸಲು ಸಾಧ್ಯವಾಗಲಲ್ಲ. ಏಕೆಂದರೆ ತಮ್ಮ ವಯಸ್ಸಿನ 
ಮಗುಪೊಂದು ವಲಸೆ ಕಾರ್ಮಿೀಕಳಾಗಿರಬಹುದು ಎಂಬುದು 
ಅವರ ಕಲ್ಪನೆಯನ್ನೂ ಮೀರಿತ್ತು. ಕಥೆಯಲ್ಲ ಬರುವ ನಾಲ್ಲು 
ಪಾತ್ರಗಳು ವಿಭಿನ್ನ ಸಾಮಾಜಕ ಹಿನ್ನೆಲೆಗಳಂದ ಬಂದಿದ್ದಾರೆ 
ಮತ್ತು ಅದರಿಂದಾಗಿ ಅವರ ಸಾಮಾಜಕ ಭದತೆ ಮತ್ತು ಅವರಿಗೆ 
ಸಂಪನ್ಮೂಲಗಳು ಸಿಗುವ ಅವಕಾಶ ಎಲ್ಲವೂ 
ಬೇರೆಬೇರೆಯಾಗಿರುತ್ತವೆ ಎಂಬುದನ್ನು ಅರ್ಥ ಮಾಡಿಸಲು 
ನಮಗೆ ಪ್ರಲ್ಲ ಸಮಯ ಬೇಕಾಲುತು. ಶಾಲೆಯು ನಗರ 
ಪ್ರದೇಶದಲ್ಲರುವುದರಿಂದ ಮತ್ತು ಬಹುತೇಕ ವಿದ್ಯಾರ್ಥಿಗಳು 
ಸುಭದ್ರ ಆರ್ಥಿಕ ಹಿನ್ನೆಲೆಗಳ೦ದ ಬಂದಿರುವುದರಿಂದ ಜಾಮ್ಲೋಳ 
ವಾಸ್ತವತೆ ಮತ್ತು ಸವಾಲುಗಳಗೆ ಪ್ಪಂದಿಸುವುದು ಅವರಿಗೆ 
ಸುಲಭವಾಗಿರಲಲ್ಲ. ಈ ತರಗತಿ ಚರ್ಚೆಯ ಸಂದರ್ಭದಲ್ಲ ನನಗೆ 
ಎರಡು ಸಂಗತಿಗಳು ಹೊಳೆದವು. ಮೊದಲನೆಯದಾಗಿ, 
ವಾಸ್ತವಿಕತೆಯನ್ನು ಹೆಚ್ಚು ನೈಜವಾಗಿ ಪ್ರತಿಬಂಜಸುವುದನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


70 


ಖಚಿತಪಡಿಸಲು ವಿಶಾಲ ವ್ಯಾಪ್ತಿಯಲ್ಲ ಅನುಭವ ಹಾಗೂ 
ದೃಷ್ಟಿಕೋನಗಳನ್ನು ಪ್ರತಿನಿಧಿಸುವ, ವಿವಿಧ ಸಾಮಾಜಕ 
ಪರಿಸ್ಥಿತಿಗಳ ಕಥನಗಳು ಬಹಳಷ್ಟು ಅವಶ್ಯಕ. ಎರಡನೆಯದಾಗಿ, 
ಈ ಕಥನದ ಬಣ್ಣ ಸೂಕ್ಷ್ಯತೆಯನ್ನು ಬೆಳೆಸಲು ಈ ಕಥೆಗಳನ್ನು 
ಮಕ್ಕಳೊಂದಿಗೆ ಓದುವುದು ಅಷ್ಟೇ ಮುಖ್ಯವಾದದ್ದು. ಕೆಲವೊಮ್ಮೆ 


ಚಿತ್ರ 1. ಜಾಮ್ಲೋ ಚಲ್ಲೀ ಗಯಿ-ಕಥೆ ಓದುತ್ತಿರುವುದು 


ಅದರಲ್ಲ ಕೆಲವು ಸಾಮಾಜಕ ಮತ್ತು ಆರ್ಥಿಕ ಸಂರಚನೆಗಳಂದ 
ನಮಗೆ ಬಂದಂಥವು: ಉದಾ: ಜಾತಿ, ಅಂಗ, ವರ್ಗ, ಧರ್ಮ 
ಇತ್ಯಾದಿ. ನಮ್ಮ ದೈನಂದಿನ ಆಯ್ದೆಗಳು ಮತ್ತು ಅದೇ ರೀತಿಯಲ್ಲ 
ಅನುಭವಗಳನ್ನು ನಿರ್ಧರಿಸುವಲ್ಲ ಅವೆಲ್ಲವೂ ತಮ್ಮ ಪಾತ್ರವನ್ನು 
ನಿರ್ವಹಿಸುತ್ತವೆ. ಇದು ತರಗತಿಯೊಳಗೂ ಅಪ್ಪಯುಸುವಂಥದ್ದು. 
ಇಲ್ಲಯೇ ಶಿಕ್ಷಕರಾಗಿ ಅಥವಾ ಸುಗಮಕಾರರಾಗಿ ನಮ್ಯ ಪಾತ್ರ 
ಬರುವುದು -ನಮ್ಮ ಬದುಕನ್ನು ನಿರ್ಮಿಸುವ ಸಾಮಾಜಕ, 
ಮಾನಸಿಕ ಮತ್ತು ರಾಜಕೀಯ ಅಂಶಗಳನ್ನು ನಿರ್ವಹಿಸುವಲ್ಪ 
ಮಾರ್ಗದರ್ಶಕರಾಗುವುದು. 


'ಬರಸ್ತಾ ತರ್ಬೂಜ್‌' (Barasta Tarbooz) ಎಂಬ ಕೆಂಟಿನ್‌ 
ರ್ರೆಬಾನ್‌ ಎಂಬುವವರು ಬರೆದು. ಚಿತ್ರವನ್ನೂ ರಚಿಸಿರುವ 
ಎರಡನೇ ಕಥೆಯಲ್ಲ ಸಾಸೊ ಎಂಬ ಮುಖ್ಯ ಪಾತ್ರಧಾರಿಯು 
ತಾನು ಪ್ರೀತಿಸಿದ ಹುಡುಗಿಯನ್ನು ಭೇಟಯಾಗಲು ಪ್ರಯಾಣ 
ಮಾಡುತ್ತಿದ್ದಾನೆ. ಅವನು ತನ್ನ ಪ್ರಿಯತಮೆಗೆ ಹತ್ತು ಕಲ್ಲಂಗಡಿ 
ಹಣ್ಣುಗಳನ್ನು ಉಡುಗೊರೆಯಾಗಿ ತೆಗೆದುಕೊಂಡು ಹೊರಟದ್ದಾನೆ 
ಮತ್ತು ಅವನ ಜೊತೆಯಲ್ಲ ಒಂದು ಹಸು, ಒಂದು ಒಂಟಿ ಮತ್ತು 
ಒಂದು ಆನೆಗಳೂ ಪ್ರಯಾಣ ಮಾಡುತ್ತಿವೆ. ದಾರಿಯಲ್ಲ ಸಾಸೊ 
ತಾನು ಮತ್ತು ತನ್ನ ಪ್ರಿಯತಮೆ ಭೇಟಯಾದಾಗ ಏನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


ಕಥೆಗಳು ಪರಿಚಯವಾಗಿರುವ, ಪ್ಲಂದಿಸಲು ಸಾಧ್ಯವಾಗುವ 
ಜಗತ್ತಿನ ನೋಟವನ್ನು ಒದಗಿಸಬಲ್ಲ ಕನ್ನಡಿಗಳಂತಿರುತ್ತವೆ. 
ಕೆಲವೊಂದು ಸಂದರ್ಭಗಳಲ್ಪ್ಲ. ಅವು ಜಗತ್ತಿನ ಅಪರಿಚಿತ 
ವಿಷಯಗಳ ಬದ್ಗೆ. ಘಟಕಗಳ ಬಣ್ಣೆ ಕಣ್ಣೋಟ ಹರಿಸಲಾಗುವಂತೆ 
ಕಿಟಕಿಗಳಾಗುತ್ತವೆ. ನಮಗೆಲ್ಲರಿಗೂ ವಿಭನ್ನು ಅಸ್ಕಿತೆಗಳವೆ. 


ಮಾಡಬಹುದು ಎಂಬ ಬಣ್ಣಿ ಕನಸು ಕಾಣಲಾರಂಭಸುತ್ತಾನೆ- 
ಕಥೆಯ ಈ ಭಾಗಗಳು ಹುಡುಗಿಯರು ಹೇಗಿರುತ್ತಾರೆ ಎಂಬ 
ಬಗ್ದೆ ಸಾಸೊನ ಕಲ್ಪನೆಗಳು ಏನು ಎಂಬುದನ್ನು ಹೇಳಲು 
ನೆಪವಾಗುತ್ತವೆ. ಉದಾಹರಣೆಗೆ ಈ ಸುಂದರ 
ಉಡುಗೊರೆಗಳನ್ನು ನೋಡಿದಾಗ ಅವಳು ಏನು 
ಮಾಡಬಹುದು? ಅವಳು ಕೂಡಲೇ ಇವನ ತೋಳುಗಳೊಳಗೆ 
ಧುಮುಕಿ ಮುತ್ತಿಡುತ್ತಾಳೆ. ಹುಡುಗಿಯರು ಪ್ರಣಯಾಕಾಂಕ್ಷಿಗಳು 
ಎಂಬ ಬಗ್ಗೆ ಸಾಸೊಗೆ ಯಾವ ಸಂಶಯವೂ ಇರಲಲ್ಲ. 
ವಿದ್ಯಾರ್ಥಿಗಳು ಹುಡುಗಿಯರ ಕುರಿತಾದ ಸಾಸೊನ 
ಕಲ್ಪನೆಯನ್ನು ಪ್ರಶ್ನಿಸಿದರು ಮತ್ತು ಹುಡುಗಿಯರು ಬೇರೆ 
ರೀತಿಯಲ್ಲ ವರ್ತಿಸುವ ಉದಾಹರಣೆಗಳನ್ನು ಹಂಚಿಕೊಂಡರು. 
ಸಾಸೊ ತನ್ನು ತಾಂಖಯು ಭಾವುಕಳಾಗಿದ್ದನ್ನು ನೋಡಿರಬಹುದು 
ಅಥವಾ ಹುಡುಗಿಯರಿಗೆ ಉಡುಗೊರೆಗಳು ಇಷ್ಟ ಎಂಬುದನ್ನು 
ತನ್ನ ಗೆಳೆಯರಿಂದ ಕೇಳರಬಹುದು ಎಂಬುದನ್ನು ಅವರು 
ಗಣನೆಗೆ ತೆಗೆದುಕೊಂಡರು. ಹುಡುಗಿಯರು ಹೇಗಿರುತ್ತಾರೆ ಎಂಬ 
ಬಗ್ದೆ ಸಾಸೊನ ತಿಆವಳಕೆಯನ್ನು ಪ್ರಭಾವಿಸಿದ ಹೊರಗಿನ 
ಕಾರಣಗಳನ್ನು ನಾವೆಲ್ಲರೂ ಒತ್ತಿ ಹೇಆದೆವು. ನಂತರ ನಾವು 
ಇದನ್ನು ನಮ್ಮ ಬದುಕಿನೊಂದಿಗೆ ತಾಳೆ ಹಾಕಿಕೊಂಡು ನಮ್ಮ 
ಅಭಿಪ್ರಾಯಗಳ ಮೇಲೆ ಪ್ರಭಾವ ಬೀರಿದ ಹೊರಗಿನ ಅಂಶಗಳ 


ಬಗ್ಗೆ. ಎಂದರೆ ಚಲನಚಿತ್ರಗಳು. ಸ್ನೇಹಿತರು. ಕುಟುಂಬದ 
ಸದಸ್ಯರು ಇವೆಲ್ಲವುಗಳ ಬಧ್ಧೆ ಚರ್ಚಸಿದೆವು. ಕಥೆಯಲ್ಲ ಎದ್ದು 
ಕಾಣುವ ಅಂಶವೆಂದರೆ, ನಾವು ಸಾಸೊನನ್ನು ಸೂಕ್ಷ್ಯವಾಗಿ 
ಗಮನಿಸಿದರೆ, ಅವನು ಹುಡುಗಿಯರಲ್ಲ ಇದೆ ಎಂದುಕೊಳ್ಳುವ 
ಗುಣಗಕೆಲ್ಲವೂ ಅವನಲ್ಲೇ ಇರುವುದನ್ನು ಕಾಣಬಹುದು. 
ಅವನೂ ಪ್ರಣಯಾಕಾಂಕ್ಷಿ, ಪ್ರಯಾಣಮಧ್ಯದಲ್ಲ ತನ್ನ ಮಿತ್ರರಾದ 
ಪ್ರಾಣಿಗಳನ್ನು ಕೈಬಡಲಾರದ ಸೂಕ್ಷ್ಯ ಹೃದಯು ಮತ್ತು ಅವನು 
ನಾಚಿಕೆಯ ಪ್ರಭಾವದವನು ಕೂಡಾ. ಸೂಕ್ಷ 
ಹೃದಯದವರಾಗಿರುವುದು. ಪ್ರಣಯಾಕಾಂಕ್ಷಿಗಳಾಗಿರುವುದು. 
ಸಂಕೋಚದ ಪ್ರಭಾವದವರಾಗಿರುವುದು ಇವೆಲ್ಲ ಯಾವುದೋ 
ಒಂದು ಅಂಗಕ್ಕೆ ಸೇರಿದವರಿಗೆ ಸೀಮಿತವಾದವಲ್ಲ. ಅವು 
ವಾಸ್ತವವಾಗಿ ಎಲ್ಲ ಅಂಗಿಗಕಲ್ಲೂ ಕಾಣಸಿಗುವ ಮಾನವೀಯ 
ಗುಣಗಳು. ಚರ್ಚೆಗೆ ಬಂದ ಮತ್ತೊಂದು ಆಸಕ್ತಿದಾಯಕ 
ವಿಷಯವೆಂದರೆ 'ಒಬ್ಗ ಹುಡುಗ ಮತ್ತು ಹುಡುಗಿ ಕೇವಲ 
ಸ್ನೇಹಿತರಾಗಿರಬಹುದೇ?' ಎಂಬುದು. ಹುಡುಗರು ಮತ್ತು 
ಹುಡುಗಿಯರಿಬ್ದ್ಬರೂ ಹೇಳದ್ದೆಂದರೆ ಹಾಗಾದಾಗ ಒಬ್ಬರ ಜೊತೆಗೆ 
ಇನ್ನೊಬ್ಬರ ಹೆಸರನ್ನು ಅಂಟಸಿ ಚುಡಾಯುಸಲಾಗುತ್ತದೆ ಎಂದು. 
ಒಂದು ಅಥವಾ ಎರಡನೇ ತರಗತಿಯಲ್ಲ ಇದ್ದಾಗ ಅವರನ್ನು 
ಯಾರೂ ರೇಗಿಸುತ್ತಿರಅಲ್ಲ: ಹುಡುಗರು ಮತ್ತು ಹುಡುಗಿಯರು 
ಕೇವಲ ಗೆಳೆಯರಾಗೇ ಇದ್ದರು ಆದರೆ ವಯಸ್ಸಾದಂತೆ ಅದು 
ಬದಲಾಯುತು. ವಿಭಿನ್ನ ಅಂಗಿಗಳ ನಡುವೆ ಒಂದು ನಿರ್ದಿಷ್ಟ 
ರೀತಿಯ ಸಂಬಂಧ ಮಾತ್ರ ಇರುವುದು ಸಾಧ್ಯ ಎಂಬುದನ್ನು 
ಪ್ರಚಾರ ಮಾಡುವಲ್ಲ ಮಾಧ್ಯಮದ ಪಾತ್ರವು ಬಹಳ ಬಲವಾಗಿದೆ 
ಎಂದು ಅನೇಕರು ಗುರುತಿಸಿದರು.ಅರ್ಥಮಾಡಿಕೊಳ್ಳಲು ಮತ್ತು 
ಸಂವಹನ ನಡೆಸಲು ಸುಲಭವಾಗಲೆಂದು ಎರಡೂ ಕಥೆಗಳನ್ನೂ 
ಮರಾಠಿಯಲ್ಲ (ಠೇ ಶಾಲೆಯಲ್ಲನ ವಿದ್ಯಾರ್ಥಿಗಳ ಮನೆ ಮಾತು 
ಅದು) ಹಓಿದಲಾಲುತು. ಗಾಢವಾದ ಆಲೋಚನೆಗೆ ಹಚ್ಚುವ 
ವಾತಾವರಣವನ್ನು ಸೃಷ್ಟಿಸಲು ಕಥೆ ಹೇಳುವಾಗ ಮಧ್ಯದಲ್ಲ 
ಕೆಲಪೊಂದು ಸೂಚನೆಗಳನ್ನೂ ನೀಡಲಾಲುತು. 


ಸುರಕ್ಷಿತ ವಾತಾವರಣವನ್ನು ಸೃಷ್ಟಿಸುವತ್ತ 


ದೇಹದ ಕುರಿತು. ಭಾವನೆಗಳ ಕುರಿತು ಮತ್ತು ವಿಭಿನ್ನ ಅಸ್ಕಿತೆಗಳ 
ಕುರಿತು ನಡೆಸಬೇಕಾದ ಸಂವಾದಗಳು ಮೇಲಅನ ಅನುಭವಗಳ 
ಪ್ರಕಾರ ಹಾಗೂ ಈಗಾಗಲೇ ಹೇಳರುವಂತೆ ಬೇಗನೆ 
ಆರಂಭವಾಗಬೇಕು. ವ್ಯಕ್ತಿಯು ಬೆಳೆಯುತ್ತಾ ಹೋದಂತೆ ತನ್ನು 
ದೇಹದ ಬಣ್ಣಿ ಏನನ್ನಿಸುತ್ತಿದೆ ಎಂದು ಹೇಳಆಕೊಳ್ಳಲು ಸೂಕ್ತ 
ಪದಸಂಪತ್ತು ಇರಬೇಕು. ಅಂತಹ ಮಾತುಕತೆಗಳು, 
ಒಪ್ಪಿಕೊಳ್ಳಬೇಕಾದ ಸಂಗತಿಗಳಗೆ ಅಡ್ಡಿಯಾಗುವ ಸ್ಥಾಪಿತ 
ಮಾದರಿಗಳ ಅಹಿತಕಾರಿ ಭಾವನೆಗಳಂದ ಬಡುಗಡೆ ಮಾಡಿ 
ಬಹಳ ಕಾಲದಿಂದಲೂ ಬಲವಂತವಾಗಿ ಅದುಮಿಟ್ಟ 
ಭಾವನೆಗಳನ್ನು ಹಾಗೂ ಅನುಭವಗಳನ್ನು ಹೊರಚೆಲ್ಲುತ್ತವೆ. 
ನಮಗೇನನ್ನಿಸುತ್ತದೋ ಅದನ್ನು ಅಭಿವ್ಯಕ್ತಿಸಲು 
ಅಡ್ಡಿಯಾಗುವುದೇ ಈ ಅಹಿತಕಾರಿ ಭಾವನೆಗಳು. ಉದಾಹರಣಿಗೆ 
ಹೇಳಬೇಕೆಂದರೆ, ನಾನು ಬೆಳೆಯುತ್ತಿದ್ದಾಗಣ ನನ್ನ ದೇಹದ ಬಧ್ಣೆ 
ನನಗೆ ಸಮಸ್ಯೆಗಳದ್ದವು. ವಾನು ಸುಂದರವಾಗಿದ್ದೇನೆ ಎಂದು 


ನನಗೆ ಎಂದಿಗೂ ಅನ್ನಿಸಿರಲೇ ಇಲ್ಲ. ಏಕೆಂದರೆ ನನ್ನ ದೇಹದ 
ಗಾತ್ರ ಮತ್ತು ಚರ್ಮದ ಬಣ್ಣ ಇವುಗಳು ಒಪ್ಪಿತ ಮಾದರಿಯಲ್ಲ 
ಇರಲ್ಲ. ನನಗೆ ಕಅಸಲಾಗಿದ್ದ ಸಾಮಾಜಕ ನಿರೂಪಣೆಗಳನ್ನು 
ಕೈಬಟ್ಟು ನಾನು ಹೇಗಿದ್ದೇನೋ ಹಾಗೆಯೇ ನನ್ನನ್ನು ನಾನು 
ಒಪ್ಪಿಕೊಳ್ಳಲು ಬಹಳ ಸಮಯ ಹಾಗೂ ಸತತ ಪ್ರಯತ್ನ 
ಬೇಕಾಯುತು ಮತ್ತು ಅದು ಇನ್ನೂ ಮುಂದುವರೆಯುತ್ತಲೇ ಇದೆ 
ಎಂಬುದನ್ನು ವಾನು ಒಪ್ಪಿಕೊಳ್ಳಬೇಕು. ಆದರೆ ಅವುಗಳನ್ನು 
ಪರಿಹರಿಸಿಕೊಳ್ಳುವುದು ಸಾಧ್ಯವಾಗಬೇಕೆಂದರೆ ಮೊದಲಗೆ ನಾವು 
ಅವನ್ನು ಗುರುತಿಸಿಕೊಳ್ಳಬೇಕು. ಶಿಕ್ಷಕರಾದವರು 
ವಿದ್ಯಾರ್ಥಿಗಳಗೆ ಅಂತಹ ಅವಕಾಶವನ್ನು ಒದಗಿಸಿಕೊಡ- 
ಬೇಕೆಂದರೆ ಮೊದಲಗೆ ತಮ್ಮೊಳಗೆ ಅಂತಹ ಚಿಂತನ-ಮಂಥನ 
ಪ್ರಯಾಣವನ್ನು ಅವರು ಆರಂಭಸಬೇಕಾಗುತ್ತದೆ. ಶಿಕ್ಷಕರಾಗಿ 
ವಾವು ದೈನಂದಿನ ತರಗತಿಗಳಲ್ಲ ಸಿಎಸ್‌ಇ ಕುರಿತಾದ 
ವಿಷಯಗಳನ್ನು ಚರ್ಚೆಗೆ ತೊಡಗಿಕೊಳ್ಳಲಾರಂಭಸಬೇಕು. ಬೇರೆ 
ವಿಷಯಗಳೊಂದಿಗೆ ಇದನ್ನು ಸೇರಿಸಿಕೊಳ್ಳುವ ವಿಧಾನಗಳನ್ನು 
ವಾವು ಹುಡುಕಿಕೊಳ್ಳಲು ಸಾಧ್ಯವಿರುವುದರಿಂದ ಇದಕಾಗಿ 
ಬೇರೆಯದೇ ಆದ ತರಗತಿ ಅವಧಿಯಾಗೀ. ಹೆಚ್ಚುವರಿ 
ಸಮಯವಾಗೋ ಅಗತ್ಯವಿರುವುದಿಲ್ಲ. ಕಥೆಪುಸ್ಪಕಗಳು. 
ಕಿರುಚಿತ್ರಗಳು. ಘೋಟೊಗಳು ಮತ್ತು ಪದ್ಯಗಳು ಸಾಮಾಜಕ 
ವಿಷಯಗಳನ್ನು ಕುರಿತಂತೆ ಸಂವಾದವನ್ನು ಆರಂಭಸಲು 
ಪ್ರಚೋದಕಗಳಾಗುತ್ತವೆ. ವಿದ್ಯಾರ್ಥಿಗಳಗೆ ಮತ್ತು ಶಿಕ್ಷಕರಿಗೆ 
ಸುಲಭವಾಗಿ ಸಿಗಬಲ್ಲಂತಹ ಸಂಪನ್ಮೂಲ ಸಾಮದ್ರಿಯು 
ಪ್ರಾದೇಶಿಕ  ಭಾಷೆಗಳಲ್ಲ ಲಭ್ಯವಿರಲೇಖೇಕು. ಸ್ತ್ರೀವಾದಿ 
ದೃಷ್ಟಿಕೋನದಿಂದ ನೋಡಬಲ್ಲ ಪಠ್ಯಪುಸ್ತಕಗಳನ್ನು 
ಪಡೆದುಕೊಳ್ಳುವುದು ಒಂದು ಮುಖ್ಯವಾದ 
ಬದಲಾವಣಿಯಾಗುತ್ತದೆ. ಅದು ಪುಸ್ತಕದ ವಸ್ತು ಮತ್ತು 
ಉದಾಹರಣೆಗಳನ್ನು ಪರಿವರ್ತಿಸಿ ಅವುಗಳನ್ನು ಹೆಚ್ಚು 
ಒಳಗೊಳ್ಳುವ. ಸಮದ್ರತೆಯುಳ್ಳದ್ದನ್ನಾಗಿ ಮತ್ತು 
ವಿಮರ್ಶಾತ್ಮಕವನ್ನಾಗಿ ಮಾಡುತ್ತದೆ: ತನ್ಮೂಲಕ ವಿಭಿನ್ನ 
ಸಾಮಾಜಕ ಅಸ್ಕಿತೆಗಳು. ಅಸಮಾನತೆಗಳು, ಪುರುಷತ್ವ 
ಮುಂತಾದ ಸಿಎಸ್‌ಇನಲ್ಲ ಬರುವ ವಸ್ತು ವಿಷಯಗಳ ಚರ್ಚೆಗೆ 
ತೊಡಗಿಕೊಳ್ಳಲು ಸುವ್ಯವಸ್ಥಿತವಾಗಿ ಅವಕಾಶವನ್ನು 
ಸೃಷ್ಟಿಸುತ್ತದೆ. ತಮ್ಮನ್ನು ಒಪ್ಪಿ ಸ್ಟೀಕರಿಸಿಕೊಳ್ಳುವುದು, ತಮ್ಮ 
ದೇಹವನ್ನು ಮತ್ತು ಇತರರ ದೇಹವನ್ನು ಗೌರವಿಸುವುದು. 


ಇವುಗಳನ್ನು ಅರ್ಥಮಾಡಿಕೊಳ್ಳುವ ಪಯಣದಲ್ಲಿ 
ತೊಡಗಿಕೊಳ್ಳಲು ಸಮರ್ರ ಲೈಂಗಿಕತೆಯ ಶಿಕ್ಷಣವು 
ವಿದ್ಯಾರ್ಥಿಗಳಗೆ ಉತ್ತೇಜನ ನೀಡುತ್ತದೆ. ಇದು 


ಸಾಧ್ಯವಾಗುವುದು ಲೈಂಗಿಕತೆಯ ಶಿಕ್ಷಣವು ಸಾಮಾಜಕ 
ಖಂಡನೆಯುಂದ, ಸರಿ-ತಪ್ಪು ಎ೦ಬ ದ್ವಿಮಾನ ಚಿಂತನೆಯಿಂದ 
ಮತ್ತು ಸರಿ ಅಥವಾ ತಷ್ಣು ಎಂಬ ಯಾವುದೋ ಒಂದು 
ಮಾರ್ಗಕ್ಕೆ ಅಂಟಕೊಳ್ಳಬೇಕೆ೦ಬ ಅನಾವಶ್ಯಕ ಹಪಾಹಪಿಯುಂದ 
ಮುಕ್ತವಾದಾಗ ಮಾತ್ರ. ವಿದ್ಯಾರ್ಥಿಗಳೊಡನೆ ನಿರಂತರವಾಗಿ 
ಸಂವಾದ ನಡೆಸಿದಾಗ ಅವರು ತಮ್ಮ ದೇಹವನ್ನು ಚೆನ್ನಾಗಿ 
ಅರ್ಥಮಾಡಿಕೊಳ್ಳಲು. ತಮ್ಮ ತೀರ್ಮಾನಗಳ ಪರಿಣಾಮಗಳ 
ಬದ್ಧೆ ಯೋಚಿಸುವ ಶಕ್ತಿಯನ್ನು ನೀಡಲು. ಬೇರೆಯವರ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 71 


72 


ಸೀಮಾರೇಖೆಗಳನ್ನು ಗೌರವಿಸಲು ಮತ್ತು ಬದುಕಿನಲ್ಲಿ 
ಆರೋಗ್ಯವಂತ ಆಯ್ಕೆ ಮತ್ತು ನಿರ್ಣಯಗಳನ್ನು ಮಾಡಲು 
ಬೆಂಬಲ ನೀಡಿದಂತಾಗುತ್ತದೆ. ಕೇವಲ ಮಾಹಿತಿಗಳು 
ಸಾಕಾಗುವುದಿಲ್ಲ, ಮುಖ್ಯವಾದದ್ದೇನೆಂದರೆ ಇತರರ ಬಗ್ಗೆ 
ತೀರ್ಮಾನಗಳನ್ನು ರೂಪಿಸಿಕೊಳ್ಳದಿರುವುದು. ಒಳಗೊಳ್ಳುವಿಕೆ 
ಮತ್ತು ತನ್ನ ಹಾಗೂ ಇತರರ ಆಯ್ದೆಗಳನ್ನು ಗೌರವಿಸುವುದು. 


ಸಂವಾದಕ್ಕಾಗಿ ಸುಭದ್ರ ವಾತಾವರಣವನ್ನು ಸೃಷ್ಟಿಸುವುದರಿಂದ 
ವಿದ್ಯಾರ್ಥಿಗಳು ಹೆಚ್ಚು ಆತ್ಮವಿಶ್ವಾಸವನ್ನು ಹೊಂದುತ್ತಾರೆ. 
ತಮ್ಯೊಂದಿಗೆ ಹೆಚ್ಚು ನೆಮ್ಮದಿಯುಂದ ಇರುತ್ತಾರೆ ಮತ್ತು ಪ್ರಾಯಶಃ 
ತಮ್ಮ ಸುತ್ತಅನವರಿಗೂ ಅಂಥದೇ ಸಬಲೀಕರಿಸುವ 
ವಾತಾವರಣವನ್ನು ಒದಗಿಸುತ್ತಾರೆ. 


ಇಶಾ ಬಡ್ಕಸ್‌ ಅವರು ಕಳೆದ ಮೂರು ವರ್ಷಗಳಂದ 'ಏಕಲವ್ಯ'ದ ಜೊತೆ ಕೆಲಸ ಮಾಡುತ್ತಿದ್ದಾರೆ. ಅವರು ಸಾಮುದಾಯುಕ ಶಿಕ್ಷಣ ಮತ್ತು 
ಶಿಕ್ಷ (Community Engagement and Education programme) ಕಾರ್ಯಕ್ರಮದ ಸಂ೦ಯೋಜಕರಾಗಿದ್ದು, ಬೆಂಗಳೂರಿನ ಅಜೀಂ 
ಪ್ರೇಮ್‌ ಜ ವಿಶ್ವವಿದ್ಯಾಲಯದಿಂದ ಶಿಕ್ಷಣದ ಕುರಿತು ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಸಂವಾದಕ್ಕಾಗಿ ಅವಕಾಶಗಳನ್ನು 
ಸೃಷ್ಟಿಸುವ ಮೂಲಕ ಅಂಗತ್ತ ಮತ್ತು ಲೈಂಗಿಕತೆ ಕುರಿತು ಪರಿಶೋಧನೆ ಕೈಗೊಳ್ಳುವುದರಲ್ಲ ಅವರಿಗೆ ಆಸಕ್ತಿ. 
ishabadkas@eklavya.in %-ಮೇಲ್‌ ಮೂಲಕ ಸಂಪರ್ಕಿಸಬಹುದು. 


ಅವರನ್ನು 


ಹೆಸರಿಸಬೇಕು? 


ಮಾಡಬಹುದು. ಪು-62 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ನ್‌, ನವೆಂಬರ್‌ 2023 


ಅನುವಾದ: ಬಿ.ಆರ್‌.ಮಂಜುನಾಥ್‌ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


ದೇವರಾಜ್‌ ಪಕ್ಷದಲ್ಲಿ ನಿಂತಿದ್ದ ಹುಡುಗಿಯೊಬ್ಬಳು ಅವನ ಕೈ ಮೇಅನ ತನ್ನ ಹಿಡಿತವು 
ಅವನಿಗೆ ಹೆಚ್ಚು ಆರಾಮದಾಯಕವಾಗುವಂತೆ ಸರಿಪಡಿಸಿಕೊಳ್ಳುತ್ತಿದ್ದುದನ್ನು ನಾನು 
ನೋಡಿದೆ. ಈ ಒಂದು ಸಹಜವಾದ ಸ್ನೇಹಮಯ ಕ್ರಿಯೆಯೊಂದಿಗೆ ಆಕೆಯು. ಸಮಾಜವು 
ವೈಕಲ್ಯತೆಗಳರುವ ವ್ಯಕ್ತಿಗಳನ್ನು ಉಳದ ಬೇರೆಯವರನ್ನು ನಡೆಸಿಕೊಳ್ಳುವಂತೆಯೇ 
ನಡೆಸಿಕೊಳ್ಳಲು ತನ್ನ ಧೋರಣಿಗಳನ್ನು ಸರಿಪಡಿಸಿಕೊಳ್ಳಬೇಕು ಎಂಬ ಸುಂದರವಾದ 
ಪಾಠವನ್ನು ಹೇಳುತ್ತಿದ್ದಾಳೆ ಎಂದು ನನಗಸ್ನಿಸಿತು. 
ಸಾಮರ್ಥ್ಯಗಳರುತ್ತವೆ; ಕೆಲವರು ಸುಂದರವಾಗಿ ನರ್ತಿಸುತ್ತಾರೆ, ಕೆಲವರು ಸುಶ್ರಾವ್ಯವಾಗಿ 
ಹಾಡುತ್ತಾರೆ. ಹೀಗಿರುವಾಗ ಕೆಲವರಿಗೆ "ವಿಭಿನ್ನ ಸಾಮರ್ಥ್ಯ ಹೊಂದಿದವರು” ಎಂಡೇಕೆ 


ಪ್ರತಿಯೊಬ್ಬರಿಗೂ ವಿಭಿನ್ನ 


ಶೌರ್ಯ ಬಬಾರಿಯ. ವಿವಿಧ ಅಗತ್ಯಗಳನ್ನು ಹೊಂದಿರುವ ಮಕ್ಕಳು / ಶಿಕ್ಷಕರು ಏನು 


